ಸರ್ನಾಬಕ್‌ ಏಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಉತ್ತರಿಸುವ ದಿನಾಂಕ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 


: 1439 

: 28.02.2018 

: ಶ್ರೀ ವಿ. ಸೋಮಣ್ಣ (ವಿಧಾನಸಭೌಯಿಂದ ಚುನಾಯಿತರಾದವರು) 

.: ಮಾನ್ಯ ಮೀನುಗಾರಿಕೆ, ಯುವ ಸಬಲೀಕರಣ ಹಾಗೂ ಕ್ರೇಡಾ 
ಸಚಿವರು. 


ಗ್ರಾಮೀಣ ಯುವ ಜನತೆಗೆ ಯಾವ 
ಯಾವ ಕ್ರೀಡಾ ಸಾಮಗ್ರಿಗಳನ್ನು 
ಮತ್ತು ಫಿಟ್ಗೆಸ್‌ ಸಲಕರಣೆಗಳನ್ನು 
ಒದಗಿಸಲಾಗಿದೆ; ರಾಜ್ಯದಲ್ಲಿ ಎಷ್ಟು 
ಯುವಕರು ಇದರ ಪ್ರಯೋಜನ 
ಪಡೆದುಕೊಂಡಿರುತ್ತಾರೆ? 

(ಜಿಲ್ಲಾವಾರು, ತಾಲ್ಲೂಕುವಾರು 
ಮಾಹಿತಿ ನೀಡುವುದು) 


ಕಸಂ. ಪ್ರಶ್ನೆ ಉತ್ತರ 
ಅ 2017-18ನೇ ಸಾಲಿನ ಸರ್ಕಾರಿ | ಹೌದು. 
ಉದ್ದೇಶಿತ ಗ್ರಾಮೀಣ 
ಯುವಜನತೆಗಾಗಿ ಸ ಯುವ 
ಚೈತನ್ಯ ಎಂಬ ಹೆಸರಿನಲ್ಲಿ N 4 
ಯೋಜನೆಯನ್ನು 2017-18ನೇ ಸಾಲಿನಲ್ಲಿ "ಯುವ ಚೈತನ್ಯ' ಕಾರ್ಯಕ್ರಮಕ್ಕಾಗಿ ಒಟ್ಟು 
ರೂ. 2000.00 ಲಕ್ಷ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ. 
ಪ್ರಾರಂಭಿಸಲಾಗಿದೆಯೇ; 
ಪ್ರಾರಂಭಿಸಲಾಗಿದೆಯೇ; 
ಪ್ರಾರಂಭಿಸಿದ್ದರೆ, ಇದಕ್ಕಾಗಿ ಎಷ್ಟು 
ಅನುದಾನವನ್ನು ಹಂಚಿಕೆ" 
ಮಾಡಲಾಗಿದೆ; 
ಆ | “ಯುವ ಚೈತನ್ಯ” ಯೋಜನೆಯಡಿ | "ಯುವ  ಚೈತನ್ಯ' ಕಾರ್ಯಕ್ರಮದಡಿ ಯುವ ಸಂಘಗಳಿಗೆ 


ಪ್ರತಿಯೊಂದು ಕ್ರೀಡಾ ತಿಟ್‌ನಲ್ಲಿ ಕೆಳಕಾಣಿಸಿದ ಕ್ರೀಡಾ ಸಾಮಗ್ರಿಗಳನ್ನು 
ಒಳಗೊಂಡ 5000 ಕ್ರೀಡಾ ಕಿಟ್‌ಗಳನ್ನು ವಿತರಿಸಲಾಗಿದೆ. 


ಕ 7 ನಮಕ್‌ ಹಸಹ ಪಮಾಣ 
ಸಂ 

1 ವಾಲಿಬಾಲ್‌ 03 

2 'ವಾಲೆಬಾಲ್‌' ನೆಟ್‌ 01 

3 ವಾಲಿಬಾಲ್‌ ಪೋಲ್‌ 5 01 ಜೊತೆ 

4 [ಘುದ್ಸಾರ್‌. [51 

57 ಧಾ-ಬಾರ್‌ - Oz 

6 ಶ್ರಕಟ್‌ ಸೆಟ್‌ (ಬ್ಯಾಟ್‌, ಫೈಬರ್‌ 1 01ಸಟ್‌ 

ಸ್ಪಂಪ್ಸ್‌-6, ಹಾರ್ಡ್‌ ಟೆನ್ನಿಸ್‌ ಬಾಲ್‌-06) 

7 | ಜನಾಯಟ್‌ ನಾಗ್‌ [02 

[3 ಷಟಿಲ್‌ ಬ್ಯಾಡ್ಮಿಂಟನ್‌ ರ್ಯಾಕೆಟ್‌ 02 

7 Taನರಾಾ್‌ ಕ ಪಾಕ್ಸ್‌ 
_ (6 ಕಾಕ್ಸ್‌) 
10 | ಕ್ರೀಡಾ ಕಿಟ್‌ ಬ್ಯಾಗ್‌ 01 


“ಯುವ ಚೈತನ್ಯ' ಕಾರ್ಯಕ್ರಮದಡಿ ಕ್ರೀಡಾ ಕಿಟ್‌ಗಳನ್ನು ಯುವ 
ಸಂಘಗಳಿಗೆ ವಿತರಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟು 5,00 ಯುವ 
ಸಂಘಗಳಿಗೆ ಕ್ರೀಡಾ ಕಿಟ್‌ಗಳನ್ನು ವಿತರಿಸಲಾಗಿದ್ದು, ಸದರಿ ಸಂಘಗಳ 
ಸದಸ್ಯರೂ ಸೇರಿದಂತೆ ಯುವಜನರು ಈ ಕ್ರೀಡಾ ಕಿಟ್‌ಗಳ 
ಪ್ರಯೋಜನವನ್ನು ಪಡೆದುಳೊಂಡಿರುತ್ತಾರೆ. ಯುವ ಸಬಲೀಕರಣ 
ಮತ್ತು ಕ್ರೀಡಾ ಇಲಾಖೆಯಲ್ಲಿ ತಾಲ್ಲೂಕು ಮಟ್ಟಿದ ಕಚೇರಿ ಇಲ್ಲದೇ 
ಇರುವುದರಿಮದ ಕ್ರೀಡಾ ಕಿಟ್‌ಗಳನ್ನು ಜಿಲ್ಲಾವಾರು. ಹಂಚಿಕೆ 
ಮಾಡಲಾಗಿದ್ದು, ಇಲಾಖೆಯ ಮಾನ್ಯತೆಯನ್ನು ಪಡೆದಿರುವ ಯುವ 
ಸಂಘಗಳಿಗೆ ವಿತರಿಸಲಾಗಿದ್ದು, ಮಾಹಿತಿಯನ್ನು ಅಸುಬಂಧ-।ರಲ್ಲಿ 


ಸಂಖ್ಯೆ: ಯುಸೇಣ 43 ಯುಸೇಭಾ 2018. 


ND 


(ಪ್ರಮೋದ್‌ ಮಧ್ವರಾಜ್‌) 
ಮೀನುಗಾರಿಕೆ, ಯುವ ಸಬಲೀಕರಣ 
ಹಾಗೂ ಕ್ರೀಡಾ ಸಚಿವರು. 


+ 


ಅನುಬಂಧ-1 
'ಯುವ ಚೈತನ್ಯ' ಯೋಜನೆಯಡಿ ಯುವ ಸಂಘಗಳಿಗೆ ಕ್ರೀಡಾ ಕಿಟ್‌ಗಳನ್ನು ವಿತರಿಸಿರುವ ವಿವರ 


ಕ್ರ. ಸಂ. p ' ಜಿಲ್ಲೆ ಘಲಾನುಭವಿ ಯುವ ಸಂಘಗಳ ವಿವರ 
ನ್‌ ಖಂ 2ಸ್ಲಿy 
] ಬೆಂಗಳೂರು ನಗರ ಇ8 yl 
p ಬೆಂಗಳೂರು ಗ್ರಾಮಾಂತರ [EY 
3 ರಾಮನಗರ T 377 
F 4] ಹೋಲಾರ 9 
5 ಚಿಕ್ಕಬಳ್ಳಾಪುರ p f ” [7 
$ ತುಮಕೂರು 135 
7 1 ಶಿವಮೊಗ್ಗ - 125 
$ ಚಿತ್ರದುರ್ಗ [7 
% ದಾವಣಗೆರ 100 
10 | ಕಲ್ಬುರ್ಗಿ 72 
TT ಬಳ್ಳಾರಿ 75 |] 
73 ರಾಯಚೂರು | 168 
CR ಬಾದರ್‌ 7 7 
4 ತೊಷ್ಯಳ 27 
[5 ಯಾದಿ 75 
AN oe ಮೈಸೂರು ' 164 
17 ಮಂಡ್ಯ pS 89 
3 - ನಾಮರಾಬನಗರ ಇ ಸಾ 
is ಚಿಕ್ಕಮಗಳೂರು 2 155 
30 ್ಳ f= 100 “| 
a r ದಕ್ಸಿಣ ಕನ್ನಡ —| 126 
23 [ ಉಡುಪಿ 1045 
23 ಕೊಡಗು 106 | 
EN ತಾವ 5 ” 
25 ಉತ್ತರ ಕನ್ನಡ 275 
Kk} 
3} ವಿಜಯಮರ | — _] 
2 - ಧಾರವಾಡ 175 
Fr 3 ನ ಬಾಲಗಕೋಟಿ WR [7 
(3 ದಗ 3 
30 | ಹಾವೇರಿ —] 125 
ಒನ್ನು L 5000 


1. & 


